ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 17-03-2021 ಪ್ರಶ್ನೆ ಸಂಖ್ಯೆ: 1238(1428) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ರಘುನಾಥ್‌ ರಾವ್‌ ಮಲ್ಕಾಪುರೆ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತ್ತರಿಸುವ ಸಚಿವರು: ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು 


ವಿಷಯ: ಎಸ್‌.ಸಿ.ಪಿ. /ಎಸ್‌.ಟೆ.ಪಿ ಕಾಮಗಾರಿಗಳ ಬಗ್ಗೆ 


(ಅ) 2018-19 ಮತ್ತು 2020-21ನೇ ಸಾಲಿನ ಮಾರ್ಚ್‌ 15ರ ಅಂತ್ಯಕ್ಕೆ ಲೋಕೋಪಯೋಗಿ 
ಇಲಾಖೆಯಿಂದ ಎಸ್‌.ಸಿ.ಪಿ. ಮತ್ತು ಎಸ್‌.ಟಿ.ಪಿ ಯೋಜನೆಯಡಿಯಲ್ಲಿ ವಿವಿಧ ಲೆಕ್ಕ 
ಶೀರ್ಷಿಕೆಯಡಿ ಬೀದರ್‌ ಜಿಲ್ಲೆಗೆ ಒಟ್ಟು ಎಷ್ಟು ಅನುದಾನ ನೀಡಲಾಗಿದೆ ; (ವರ್ಷವಾರು, 
ಕಾಮಗಾರಿವಾರು ತಾಲ್ಲೂಕುಗಳೊಂದಿಗೆ ಮಾಹಿತಿ ನೀಡುವುದು) 


(ಆ) ಹಾಗಿದ್ದಲ್ಲಿ, ಸದರಿ ಯೋಜನೆಗೆ ಮಂಜೂರಾದ ಅನುದಾನದಲ್ಲಿ ಯಾವ ಯಾವ 
ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ; ಕೈಗೊಂಡಿದ್ದಲ್ಲಿ, ಪ್ರತ್ಯೇಕವಾಗಿ ಕಾಮಗಾರಿಗಳಿಗೆ 
ತಗುಲಿದ್ದ ವೆಚ್ಚ, ಕಾಮಗಾರಿ ನಿರ್ವಹಿಸಿದ ಗುತ್ತಿಗೆದಾರರ ಹೆಸರು, ವಿಧಾನ ಸಭಾ ಕ್ಷೇತ್ರವಾರು 
ಸ್ಪಷ್ಟ ಮಾಯಿತಿ ನೀಡುವುದು; 


(ಇ) ಮಂಜೂರಾದ ಕಾಮಗಾರಿಗಳನ್ನು ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಗಳ 
ಕಾಲೋನಿಗಳಲ್ಲಿ ಕೈಗೊಳ್ಳದೆ ಬೇರೆ ಬೇರೆ ಜನರಲ್‌ ವಾರ್ಡ್‌ / ಕಾಲೋನಿಗಳಲ್ಲಿ 
ಕಾಮಗಾರಿಗಳನ್ನು ಕೈಗೊಂಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಬಂದಿದ್ದಲ್ಲಿ, 
ಸರ್ಕಾರವು ಅಧಿಕಾರಿ/ಗುತಿಗೆದಾರರ ಮೇಲೆ ಕೈಗೊಂಡ ಕ್ರಮಗಳೇನು? (ಸಂಪೂರ್ಣ ಮಾಯಿತಿ 
ನೀಡುವುದು) 


